ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ರಹಿತ ಪ್ರಶ್ನೆ 


ದಿನಾಂಕ: 23-03-2021 ಪ್ರಶ್ನೆ ಸಂಖ್ಯೆ: 1678(1946) 
ಸದಸ್ಯರ ಹೆಸರು ಮತ್ತು ಕೇತ್ರ: ಶ್ರೀ ಎನ್‌. ಅಪ್ಪಾಜಿಗೌಡ(ಸ್ಠಳೀಯ ಸಂಸ್ಥೆಗಳ ಕೇತು) 
ಉತ್ತರ ನೀಡಬೇಕಾದ ದಿನಾ೦ಕ: 23-03-2021 


ಉತ್ತರಿಸುವ ಸಚಿವರು: ಮಾನ್ಯ ಆಹಾರ ಮತ್ತು ನಾಗರಿಕ ಸರಬರಾಜು ಹಾಗೂ ಗ್ರಾಹಕರ 
ವ್ಯವಹಾರಗಳ ಸಚಿವರು 


ವಿಷಯ: ರಾಜ್ಯದಲ್ಲಿರುವ ಬಿ. ಪಿ. ಎಲ್‌. ಎ. ಪಿ. ಎಲ್‌ ಹಾಗೂ ಅಂತ್ಯೋದಯ ಪಡಿತರದಾರರ ಬಗ್ಗೆ 


(ಅ) ಪ್ರಸ್ತುತ ರಾಜ್ಯದಲ್ಲಿರುವ ಬಿ.ಪಿ.ಎಲ್‌. ಎ.ಪಿ.ಎಲ್‌ ಹಾಗೂ ಅಂತ್ಯೋದಯ ಪಡಿತರ 
ಒಟ್ಟು ಸಂಖ್ಯೆ ಎಷ್ಟು; ಅಕ್ರಮ ಪಡಿತರ ತಡೆಯುವ ನಿಟ್ಟೆನಲ್ಲಿ ಕಳೆದ 2 ವರ್ಷಗಳಿಂದ 
ಡಿಸೆಂಬರ್‌-2020ರ ಅಂತ್ಯಕ್ಕೆ ಎಷ್ಟು ಅಕ್ರಮ ಪಡಿತರ ಕಾರ್ಡುಗಳನ್ನು ಸರ್ಕಾರ 
ರದ್ದುಪಡಿಸಿದೆ; ಕಾರ್ಡುಗಳ ಮಾಹಿತಿ ನೀಡುವುದು) 


(ಆ) ರಾಜ್ಯದಲ್ಲಿ 2020-21ನೇ ಸಾಲಿನಲ್ಲಿ ಜನವರಿ-2021ರ ಅಂತ್ಯಕ್ಕೆ ಒಟ್ಟಿ ಎಷ್ಟು ಮೆಟ್ರಿಕ್‌ 
ಟಿನ್‌ ಆಹಾರ ಧಾನ್ಯದ ಅವಶ್ಯಕತೆ ಇದೆ; ರಾಜ್ಯಕೆ ಅವಶ್ಯಕತೆಯಿರುವ ಆಹಾರಧಾನ್ಯಗಳಲ್ಲಿ 
ಕೇಂದ್ರ ಸರ್ಕಾರವು ರಾಜ್ಯಕ್ಕೆ ಎಷ್ಟು ಮೆಟ್ರಿಕ್‌ ಟನ್‌ ಆಹಾರ ಧಾನ್ಯ ಪೂರೈಸುತ್ತದೆ; 
(ಪಡಿತರ/ಆಹಾರ ಧಾನ್ಯವಾರು ಮಾಹಿತಿ ನೀಡುವುದು) 


(ಇ) ಕೇಂದ್ರ ಪೂರೈಸಿರುವ ಪಡಿತರವನ್ನು ಹೊರತುಪಡಿಸಿ ರಾಜ್ಯಕ್ಕೆ ಇನ್ನು ಹೆಚ್ಚಿನ ಎಷ್ಟು 
ಪಡಿತರ ಅವಶ್ಯಕತೆ ಇದೆ; ಈ ಪಡಿತರವನ್ನು ಯಾವ ಯಾವ ಮೂಲಗಳಿಂದ ಯಾವ ಬೆಲೆಗೆ 
ಖರೀದಿಸಲಾಗುತ್ತಿದೆ; (ಪಡಿತರವಾರು ವಿವರ ನೀಡುವುದು) 


(ಈ) ಕೇಂದ್ರ ಸರ್ಕಾರವು ಅಕ್ಕಿ ಗೋಧಿ ಮತ್ತು ಸಕ್ಕರೆ ಇತರೆ ಪಡಿತರವನ್ನು ಯಾವ 
ಬೆಲೆಯಲ್ಲಿ ಖರೀದಿ ಮಾಡಿ ರಾಜ್ಯಕ್ಕೆ ಯಾವ ಬೆಲೆಯಲ್ಲಿ ನೀಡುತದೆ? (ಪಡಿತರವಾರು 
ಮಾಹಿತಿ ನೀಡುವುದು) 


